RY 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 997 

ಸದಸ್ಯರ ಹೆಸರು : ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 21-12-2021 

ಉತ್ತರಿಸುವ 


ಸಚಿವರು : ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, | ಎನ್‌.ಪಿ.ಎಸ್‌. ಲೈಟ್‌ ಯೋಜನೆಯಡಿ ನೊಂದಣಿಯಾದ 


ಮಾಗಡಿಯಲ್ಲಿ ಅಂಗನವಾಡಿ | ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು 
ಕಾರ್ಯಕರ್ತೆಯರು ನಿವೃತ್ತಿ ಹೊಂದಿ ನಿವೃತ್ತಿ ಹೊಂದಿದ ನಂತರ ಅವರ ಖಾತೆಯಲ್ಲಿರುವ ಮೊತ್ತವನ್ನು 
ಮೂರು ವರ್ಷಗಳು ಕಳೆದರು ಪಾವತಿಸಲಾಗುತ್ತಿದೆ. ಮಾಗಡಿ ತಾಲ್ಲೂಕಿನಲ್ಲಿ ಬಾಕಿಯಿರುವ 


ಇಲ್ಲಿಯವರೆಗೂ ಸದರಿ ಅಂಗನವಾಡಿ ಪ್ರಕರಣಗಳು ಈ ಕೆಳಕಂಡಂತಿದೆ. 


ಕಾರ್ಯಕರ್ತೆಯರಿಗೆ ನಿವೃತ್ತಿ ವೇತನ 
ಬಿಡುಗಡೆಗೊಳಿಸದಿರುವುದು '' ಸರ್ಕಾರದ pace | ಜಾಕಿಯಿರುವ ಪ್ರಕರಣಗಳ ಸಂಖ್ಯೆ | 
ಅಂಗನವಾಡಿ 
ಕಾರ್ಯಕರ್ತೆ 
ಅಂಗನವಾಡಿ 04 
ಸಹಾಯಕಿ 


ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ ಈ 


| 
ಬಗ್ಗೆ ಸರ್ಕಾರ ತೆಗೆದುಕೊಂಡ ಕ್ರಮವೇನು? 
ರಾಜ್ಯ ಮಟ್ಟದಲ್ಲಿ ನಿವೃತ್ತಿ ಪ್ರಕರಣಗಳನ್ನು ಆನ್‌ಲೈನ್‌ ಮುಖಾಂತರ | 


(ವಿವರ ನೀಡುವುದು) 

ಮಂಜೂರಾತಿ ಮಾಡಲು ತಡವಾಗುತ್ತಿದ್ದರಿಂದ ಜಿಲ್ಲಾ 
ಹಂತದಲ್ಲಿಯೇ ಮಂಜೂರಾತಿ ಮಾಡಲು ಅವಕಾಶ | 
ಕಲ್ಪಿಸಲಾಗಿದೆ. ಪ್ರಸ್ತುತ 21 ಪ್ರಕರಣಗಳ ನಿವೃತ್ತಿ ವೇತನ ಪ್ರಕ್ರಿಯೆ | 
ನಡೆಸುತ್ತಿದ್ದು, ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುವುದು. 


ಸಂ: ಮಮ 317 ಐಸಿಡಿ 2021 | f 
XE ಜನ [ WA HE- 
RL ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


